ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 18-03-2021 ಪ್ರಶ್ನೆ ಸಂಖ್ಯೆ: 1330(1648) 

ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಮೋಹನ್‌ ಕುಮಾರ್‌ ಕೊಂಡಜ್ಜಿ ನಾಮನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ: ಎತ್ತಿನಹೊಳೆ ಏತ ವೀರಾವರಿ ಯೋಜನೆಯ ಭೂಸ್ಥಾಧೀನ ಪ್ರಕರಣ 


(ಅ) ಎತ್ತಿನಹೊಳೆ ಏತ ನೀರಾವರಿ ಯೋಜನೆಗೆ ಭೂಸ್ಥಾಧೀನತೆಗೆ ಅವಶ್ಯಕವಾಗಿರುವ 
ಭೂಮಿಯ ವಿಸೀರ್ಣವೆಷ್ಟು; ಅವುಗಳಲ್ಲಿ ಪಟ್ಟಾದಾರರ, ಕಂದಾಯ ಇಲಾಖೆಯ, ಅರಣ್ಯ 
ಇಲಾಖೆಯ ಡೀಮ್ಹ್‌ ಫಾರೆಸ್ಟ್‌ ವ್ಯಾಪ್ತಿಗೆ ಒಳಪಡುವ ಭೂಮಿಯ ವಿಸ್ನೀರ್ಣಮೆಷ್ಟು; (ಜಿಲ್ಲೆ 
ತಾಲ್ಲೂಕುವಾರು ವಿವರ ನೀಡುವುದು) 


(ಆ) ಈ ಯೋಜನೆಗೆ ಭೂಸಾಧೀನ ಮಾಡಲಾದ ಪಟ್ಟಾ ಜಮೀನಿನ ವಿಸ್ಹೀರ್ಣವೆಷ್ಟು; 
ಭೂಸಾಧೀನ ಮಾಡಲು ಬಾಕಿಯಿರುವ ಪ್ರಕರಣಗಳೆಷ್ಟು; ಅವುಗಳಲ್ಲಿ ಪರಿಹಾರ ಧನ 
ನೀಡಲಾದ ಪ್ರಕರಣಗಳೆಷ್ಟು; ಪರಿಹಾರ ಧನ ವಬೀಡಲು ಬಾಕಿಯಿರುವ ಪ್ರಕರಣಗಳು ಎಷ್ಟು; 
(ಜಿಲ್ಲೆ ತಾಲ್ಲೂಕುವಾರು ವಿವರ ನೀಡುವುದು) 


(ಇ) ಈ ಯೋಜನೆಗೆ ಸ್ವಾಧೀನತೆ ಪಡೆಯಲಾದ ಮತ್ತು ಪಡೆಯಲು ಬಾಕಿಯಿರುವ ಕಂದಾಯ 
ಇಲಾಖೆಯ ಭೂಮಿ ಎಷ್ಟು; ಈ ಯೋಜನೆಗೆ ಸ್ಮಾಧೀನತೆ ಪಡೆಯಲಾದ ಮತ್ತು ಪಡೆಯಲು 
ಬಾಕಿಯಿರುವ ಅರಣ್ಯ ಇಲಾಖೆಯ ಪ್ರಕರಣಗಳೆಷ್ಟು? (ಜಲ್ಲೆ, ತಾಲ್ಲೂಕುವಾರು ವಿವರ 
ನೀಡುವುದು) 


